ಲಸಿಕೆಗಳು ನಮ್ಮನ್ನು ಸೋಂಕಿನಿಂದ 
ಹೇಗೆ ರಕ್ಷಿಸುತ್ತವೆ? ಅವುಗಳ ಅಭವೃಧ್ಧಿ 
ಹೇಗೆ? ನಮ್ಮೆಲ್ಲರ ಉಪಯೋಗಕ್ಕೆ 
ಕೋವಿಡ್‌-19 ರ ಲಸಿಕೆ ಎಷ್ಟು ಬೇಗ 
ಸಿದ್ಧವಾಗಬಹುದು? ನಡವಳಕೆಯಲ್ಲ 
ಯಾವ ರೀತಿಯ ಬದಲಾವಣೆಯಿಂದ 
ಸೋಂಕನ್ನು ತಡೆಗಟ್ಟಬಹುದು? 
ಭಯಾನಕ ರೋಗಗಳನ್ನು 
ದೂರವಿಡಲು ನಮ್ಮ ಸಾಮಾನ್ಯ 
ಆರೋಗ್ಯ ಮತ್ತು ರೋಗ ನಿರೋಧಕ 
ಶಕ್ತಿ ಸಹಾಯಕವಾಗುವುದೇ? 


| 


SLANT 
1S: 


[7 | | 
STWIHL 
IWIINI1I 


MSU AY 


ಡೀ ಪ್ರಪಂಚ ಮಾನವನ ಇತಿಹಾಸದ 

ಹಾದಿಯಲ್ಲ ಸಾಕಷ್ಟು ಸಾಂಕ್ರಾಮಿಕ 
ರೋಗಗಳನ್ನು ಕಂಡಿದೆ. ಸಾವಿರದ ಒಂಬೈನೂರ 
ಹದಿನೆಂಟರಲ್ಲ ಸರಿಸುಮಾರು ಜಗತ್ತಿನ ಮೂರನೇ 
ಒಂದು ಭಾಗ ಜನರ ಸೋಂಕಿಗೆ ಮತ್ತು 2-5 
ಕೋಟ ಜನರ ಸಾವಿಗೆ ಕಾರಣವಾದ ವಿಷಮ 
ಶೀತ ಜ್ವರ (ಇನ್‌ಫ್ಲೂಯೆಂಜ) ಉಳದ 
ಸಾಂಕ್ರಾಮಿಕ ರೋಗಗಳಗಿಂತ ಅತ್ಯಂತ 
ಭಯಾನಕವಾಗಿತ್ತು'. ತದನಂತರ, ಅಂದರೆ 1957 
ಮತ್ತು 1೨68 ರಲ್ಪ ಕಾಣಿಸಿಕೊಂಡ 
ಇನ್‌ಫ್ಲೂಯೆಂಜ, ಸ್ಫೋಟದಲ್ಲ ಅನುಕ್ರಮವಾಗಿ 
2೦ ಲಕ್ಷ ಮತ್ತು 10 ಲಕ್ಷ ಮಂದಿ ಪ್ರಾಣ ಬಟ್ಟರು”. 
ಸಾವಿರದ ಒಂಬೈನೂರ ಎಂಭತ್ತೊಂದರಲ್ಲ 
ಕಾಣಿಸಿಕೊಂಡ ಹೆಚ್‌ಐವಿ/ಏಯ್ದ್ಹ್‌ 
ಸಾಂಕ್ರಾಮಿಕದಿಂದ ಜಗತ್ತಿನಾದ್ಯಂತ 3.2 ಕೋಟ 
ಜನ ಸತ್ತರು. ೭೦೦೭-೭೦೦3 ರಲ 
ಕಾಣಿಸಿಕೊಂಡ ದಿ ಸಿವಿಯರ್‌ ಅಕ್ಯೂಟ್‌ 
ರೆಸ್ತಿರೇಟರಿ ಸಿಂಡ್ರೋಮ್‌ ಕೊರೋನವ್ಯೈರಸ್‌ 
(The Severe Acute Respiratory Syndrome 
Coronavirus- SARS- Cov) 813 ಮಂದಿಯನ್ನು 
ಬಲ ತೆಗೆದುಕೊಂಡರೆ, ೭೨೦೦೨ರಲ್ಲ ಹರಡಿದ 
ಹೆಚ್‌1ಎನ್‌1 ಇನ್‌ಫ್ಲೂಯೆ೦ಜ, 575,೦೦೦ ಜನರ 
ಸಾವಿಗೆ ಕಾರಣವಾಲುತು". ಇತ್ತೀಚೆಗೆ, ಅಂದರೆ 
2೦1೭ರಲ್ಲ ಮೊದಲ ಬಾರಿಗೆ ಸೌದಿ 
ಅರೇಟಯಾದಲ್ಲ ಗುರುತಿಸಲ್ಪಟ್ಟ ಮಿಡಲ್‌ ಈಸ್ಟ್‌ 
ರೆಸ್ತಿರೇಟರಿ ಸಿಂಡ್ರೋಮ್‌ ಕೊರೋನ ವೈರಸ್‌ 


58 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


WRRLL 40 


U-AOI-SUNS 


ಆಶಾ ಮೇರಿ ಅಬ್ರಹಾಂ 


(Middle East Respiratory Syndrome 
Coronavirus- MERS-Cov) voದಿನಿಂದಲೂ 
8ರ8 ಜನರನ್ನು ಬಲ ಪಡೆದಿದೆ”. ಪ್ರಸ್ನುತ ಇಡೀ 
ಪ್ರಪಂಚವು ಸಾರ್ಸ್‌-ಕೋವಿ-2 ವೈರಸ್ಸಿನ 
ಕೋವಿಡ್‌-19 ಸಾಂಕ್ರಾಮಿಕ ರೋಗದ 
ಮುಷ್ಟಿಯಲ್ಲಿ ಬಂಧಿತವಾಗಿದೆ. ಡಿಸೆಂಬರ್‌ 
2೦1೨ರ ಆರಂಭವಾದಂದಿನಿಂದ ಹಿಡಿದು 
ಆಗಸ್ಟ್‌ 2೦೭೦ರ ಕೊನೆಯವರೆಗೂ 
ಜಗತ್ತಿನಾದ್ಯಂತ ಸುಮಾರು 2.5 
ಕೋಟಗಿಂತಲೂ ಹೆಚ್ಚು ಕೋವಿಡ್‌-1೨ರ 
ಪ್ರಕರಣಗಳು ದೃಢೀಕೃತಗೊಂಡಿದ್ದು, 8೦೦,೦೦೦ 
ಮಂದಿ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ". 
ಹೀಗಿದ್ದಾಗ, ನಮ್ಮನ್ನು ವಾವು ರಕ್ಷಿಸಿಕೊಳ್ಳುವುದರ 
ಜೊತೆಗೆ ಸೋಂಕನ್ನು ತಡೆಗಟ್ಟುವುದು ಹೇಗೆ? 


ಸಪಾರ್ಸ್‌-ಕೋವಿ-2 ಸೋಂಕಿನಿಂದ ರಕ್ಷಣೆ 
ಜಗತ್ತಿನಾದ್ಯಂತ ಈ ಸಾಂಕ್ರಾಮಿಕ ರೋಗದ 
ಹೊರೆಯನ್ನು ಇಳಸಲು ಇರುವ ಒಂದೇ ಒಂದು 
ಮಾರ್ಗವೆಂದರೆ ರೋಗನಿರೋಧಕತೆ/ ಪ್ರತಿರಕ್ಷಣೆ 
(ಇಮ್ಯುನೈಸೇಷನ್‌). ಲಸಿಕೆಯ ಪ್ರಯೋಗದ 
ಮೂಲಕ ಖಾಲುಲೆಗೆ ಕಾರಣವಾದ 
ರೋಗಾಣುವಿನಿಂದ ನಮ್ಮನ್ನು ವಾವು 
ರಕ್ಷಿಸಿಕೊಳ್ಳುವ ಪ್ರಕ್ರಿಯೆಯೇ ಪ್ರತಿರಕ್ಷಣೆ 
(ಇಮ್ಯುನೈಸೇಷನ್‌). ಲಸಿಕೆಗಳನ್ನು ಚುಚ್ಚುಮದ್ದು. 
ಬಾಯುಯ ಅಥವಾ ಮೂಗಿನ ಮೂಲಕ 
(ಏರೋಸಾಲ್‌) ನಂತೆ ಪ್ರಯೋಗ ಮಾಡಬಹುದು. 


ಲಸಿಕೆ ನಮ್ಮನ್ನು ಹೇಗೆ ರಕ್ಷಿಸುತ್ತದೆ? 
ಪ್ರತಿಕಾಯಗಳ (೩tbಂಲy) ಉತ್ಪಾದನೆ 
ಮತ್ತು ಕೋಶ ಮಧ್ಯಸ್ಥಿಕೆಯ ರೋಗ 
ನಿರೋಧಕ ಶಕ್ತಿಯನ್ನು (cell mediated 
immunity) ಪ್ರಚೋದಿಸುವುದರ ಮೂಲಕ 
ಲಸಿಕೆಗಳು ನಮ್ಮ ದೇಹದಲ್ಲಿರುವ 
ರೋಗಾಣುವನ್ನು ಹೊಡೆದೋಡಿಸುತ್ತದೆ. 
ನಿರ೯ವ ಅಥವಾ ದುರ್ಬಲವಾದ ರೋಗಾಣು 
ಅಥವಾ ಅದರ ವಿಷಕಾರಿ ಅಂಶ ಅಥವಾ 
ಅದರ ಯಾವುದಾದರೂ ಒಂದು ಭಾಗ 
(ಅಂದರೆ ಮೇಲ್ಕೈನಲ್ಲರುವ ಸಸಾರಜನಕ- 
surface protein)- ಇದನ್ನೇ ಪ್ರತಿಜನಕ 
(antigen) ಎನ್ನುತ್ತೇವೆ. ನಮ್ಮ ದೇಹವನ್ನು 
ಇದರಲ್ಲ ಯಾವುದಾದರೂ ಒಂದಕ್ಕೆ 
ಒಡ್ಡಿದಾಗ. ಜೀವಂತ ಸಾಂಕ್ರಾಮಿಕ 
ರೋಗಾಣುವಪಿ-ನೊಂದಿಗೆ ಹೋರಾಡುವಂತೆ 
ಅದು ದೇಹವನ್ನು ಪ್ರಚೋದಿಸುತ್ತದೆ. 
ಸಾಮಾನ್ಯವಾಗಿ. ಶೇ ಲಸಿಕೆಯು 
ಪ್ರಚೋದಿಸುವ ಪ್ರತಿರೋಧಕತೆಯನ್ನು 
ಮತ್ತಷ್ಟು ಹೆಚ್ಚಿಸಲು ಕೆಲವು ಅಲ್ಕುಮಿನೀಯಂ 
ಲವಣದಂತಹ ಸಹಾಯಕಗಳು (adjuvants) 
ಸಹಕಾರಿಯಾಗುತ್ತವೆ. ಇವುಗಳಲ್ಲ 
ಯಾವುದನ್ನು ವೈರಸ್ಸಿನ ವಿದುದ್ಧ ಲಪಿಕೆಯಾಗಿ 
ಬಳಸಬಹುದು? ಕೆಲವು ವೈರಸ್‌ ವಿರುದ್ಧದ 
ಲಸಿಕೆಗಳು (Antiviral vaccines) ನಿಷ್ಟಿಯ 
ವೈರಸ್ಸಿನ ರೂಪದಲ್ಲಿರುತ್ತವೆ. ಪೋಆಯೋ, 
ರೇಜಸ್‌, ಇನ್‌ಫ್ಲೂಯೆ೦ಜ, ಮತ್ತು ಜಪಾನೀ 
ಎನ್ನಫಲ್ಯೆಟಸ್‌ ವಿರುದ್ಧದ ಲಸಿಕೆಗಳು ಈ 


ಪರಿಶೋಧನಾ 
ಹಂತ 


ಪೂರ್ವಭಾವಿ 
ಹಂತ 


1 


A 


pd 


ಹಂತ 1 2೦-10೦ 


ಆರೋಗ್ಯವಂತ ಜನ 

- ಈ ಲಸಿಕೆ ಸುರಕ್ಷಿತವೇ? 

- ಈ ಲಸಿಕೆ ಪರಿಣಾಮಕಾರಿಯೇ? 

- ಯಾವುದಾದರೂ ಕೆಲ ಗಂಭೀರ ಅಡ್ಡ 
ಪರಿಣಾಮಗಳವೆಯೇ? 


- ಲಸಿಕೆಯ ಪ್ರಮಾಣವು ಅಡ್ಡ ಪರಿಣಾಮವನ್ನು 


ಯಾವ ರೀತಿ ಪ್ರಭಾವಿಸುತ್ತದೆ? 


ರೀತಿಯ ಲಸಿಕೆಗಳಾಗಿದ್ದು ಈ 
ಖಾಯುಲೆಗಳನ್ನು ನಿರ್ಮೂಲಗೊಳಸುವುದರಲ್ಲ 
ಯಶಸ್ವಿಯಾಗಿವೆ. ಉಳದ ವೈರಸ್‌ ವಿರುದ್ಧದ 
ಲಸಿಕೆಗಳು ಜೀವಂತವಿದ್ದರೂ ನಿಷ್ಟಿಯಗೊಂಡ 


ವೈರಸ್‌ಗಳಾಗಿರುತ್ತವೆ (live attenuated 


virus). ಉದಾಹರಣೆಗೆ, ಓರಲ್‌ 
ಪೋಲಯೋ ಲಸಿಕೆಯ ಜೊತೆಗೆ ದಡಾರ 


(Measles), ಮಂಗನ ಬಾವು (Mumps), 
ಜರ್ಮನ್‌ ದಡಾರ (Rubel), ಹಳದಿ ಜ್ವರ 
(Yellow fever), ಪೀತ ಜ್ವರ, ರೋಟ 


ವೈರಸ್‌ (Rota virus) ವಿರುದ್ಧದ ಲಸಿಕೆಗಳು. 
ಜೀವಂತವಿದ್ದರೂ ನಿಷ್ಟಿಯಗೊಂಡ ವೈರಸ್ಸಿನ 
ಲಸಿಕೆಗಳಲ್ಪ “ರೋಗಕಾರಕ ಅಂಶ ಅತಿ 
ಕಡಿಮೆಯುದ್ದು ರೋಗನಿರೋಧಕ ಶಕ್ತಿಯನ್ನು 
ನೀಡುವಲ್ಲ ಯಶಸ್ತಿಯಾಗಿರುತ್ತವೆ. ಮತ್ತೆ 
ಕೆಲವು ಲಸಿಕೆಗಳು ವೈರಸ್ಸಿನ ಯಾವುದಾದರೂ 
ಒಂದು ಭಾಗದ ರೂಪದಲ್ಲದ್ದರೂ 
ರೋಗನಿರೋಧಕ ಶಕ್ತಿಯನ್ನು ನೀಡುತ್ತವೆ. 
ಉದಾಹರಣೆಗೆ, ವೈರಸ್ತಿನಂತಹ ಕಣಗಳು 
(ವೈರಸ್ಸಿನ ಬರಿದಾದ ಪ್ರೊಟೀನ್‌ 

ಕವಚಗಳು). ಇವುಗಳಂದಲೂ ಸಹ ಮಾನವ 
ಪ್ಯಾಪಿಲೋಮಾ ವೈರಸ್‌, ರೋಟ ವೈರಸ್‌ 
ಮತ್ತು ಇನ್‌ಫ್ಲೂಯೆಂಜ, ವಿರುದ್ಧ ಲಸಿಕೆಗಳು 
ತಯಾರಾಗಿವೆ. ಹೊಸ ಲಸಪಿಕೆಗಳಾದ 
(Recombinant Hepatitis B vaccine -) 
ಮರು ಸಂಯೋಜನೆಗೊಳಸಿದ ಹೆಪಟ್ಯಿಟಸ್‌ 
(ಯಕ್ಕತ್ತಿನ ಉರಿಯೂತದ) ಲಸಿಕೆಗಕಲ್ಲ 
ನಮಗೆ ಅಗತ್ಯವಿರುವ ಆನುವಂಶಿಕ 


ಹಂತ ೭ ನೂರಾರು ಸ್ವಯುಜ್ಞೆಯಿಂದ 

ಪಾಲ್ಗೊಕೊಳ್ಳುವವರು 

— ಸಾಮಾನ್ಯವಾದ ಕಡಿಮೆ ಅವಧಿಯ ಅಡ್ಡ 
ಪರಿಣಾಮಗಳು ಯಾವುವು? 

— ಸ್ಟ ಇಚ್ಛೆಯಿಂದ ಪಾಲ್ಗೊಕ್ಳುವವರ ರೋಗ ನಿರೋಧಕ 
ವ್ಯವಸ್ಥೆಯು ಲಸಿಕೆಗೆ ಹೇಗೆ ಪ್ರತಿಕ್ರಯುಸುತ್ತಿದೆ? 


ಚಿತ್ರ 1 ಹೊಸ ಲಸಿಕೆಯ ಅಭವೃದ್ಧಿ, ಅನುಮೋದನೆ ಮತ್ತು ಉತ್ಪಾದನೆ ಹೇಗೆ? 


ಕೃಪೆ: Adapted from an image by the U.S. Government Accountability Office from Washington, DC, United States, Wikimedia Commons. URL: https:// 
en.wikipedia.org/wiki/File The _vaccine_development_process_typically_takes_10_to_15_years_under_a_traditional_timeline._Multiple_regulatory_ pathways, _ 
such_as_Emergency_Use_Authorization, _can_be_used_to_facilitate_bringing_a_vaccine_for_COVID-19_to_(49948301848).jpg. License: CC-BY. 


ಧಾತುವಿನ (£€ಗೀ) ತದ್ರೂಪವನ್ನು (clone) 
ಸ್ಟ್‌ ಜೀವಕೋಶಗಕಲ್ಪ ಸೇರಿಸಿದಾಗ 
ಅವು ಅಲ್ಪ್ಲಯೇ ವ್ಯಕ್ತವಾಗುವುದರ ಜೊತೆಗೆ 
ಅದರ ಉತ್ಪಾದನೆಯನ್ನು ಸುಲಭವಾಗಿಸುತ್ತವೆ. 
ಡಿಎನ್‌ಎ ಲಸಿಕೆಗಳು ನಮಗೆ ಅಗತ್ಯವಿರುವ 
ಆನುವಂಶಿಕ ಧಾತುವಿನ ರೂಪದಲ್ತರುತ್ತವೆ. 
ವ್ಯಕ್ತಿಯೊಬ್ಬನಿಗೆ ಇದನ್ನು ನೇರವಾಗಿ 
ಚುಚ್ಚುಮದ್ದಿನ ರೂಪದಲ್ಲ ಕೊಡಬಹುದು. 
ಉಸಿರಾಟಕ್ಕೆ ಸಂಬಂಧಿಸಿದ ವೈರಸ್ಸುಗಳ 
ವಿರುದ್ಧದ ಡಿಎನ್‌ಎ ಲಸಿಕೆಗಳನ್ನು ಮೂಗಿನ 
ಮೂಲಕ ಏರೋಸಾಲ್‌ಗಳಕಂತೆ 
ತೆಗೆದುಕೊಂಡರೆ, ಉಳದವುಗಳನ್ನು ಖಾದ್ಯದ 
ರೂಪದಲ್ಲಿ ತೆಗೆದುಕೊಳ್ಳಬಹುದು. ಇದಕ್ಕೆ 
ವಿರುದ್ಧವೆಂಬಂತೆ, ಆರ್‌ಎನ್‌ಎ ಲಸಿಕೆಗಳನ್ನು 
ಅಪಿಡ್‌ ನ್ಯಾನೋ ಕಣಗಳ ರೂಪದಲ್ಲಿ 
ನೀಡಲಾಗುತ್ತದೆ. ಇದು ರೋಗಕಾರಕಗಳನ್ನೇ 
ಹೋಲುವ ಪ್ರೋಟನುಗಳ ತಯಾರಿಕೆಗೆ 
ಸಂಕೇತಗಳನ್ನು ಕಳುಹಿಸಿ ಪ್ರತಿಕಾಯಗಳ 
ಉತ್ಪಾದನೆಯನ್ನು ಪ್ರೇರೇಪಿಸುತ್ತದೆ. 


ಉಳದ ಯಾವುದೇ ವೈದ್ಯಕೀಯ 
ಪಧ್ಧತಿಗಳಂತೆ, ಲಸಿಕೆಯ ಅಭವೃದ್ಧಿ ಮತ್ತು 
ಅದರ ಅನುಮೋದನೆಯೂ ಸಹ ಸಾಕಷ್ಟು 
ಹಂತಗಳನ್ನು ಹೊಂದಿದೆ (ಚಿತ್ರ 1). 
ಮೊದಲನೆಯ ಹಂತವನ್ನು 


ಪರಿಶೋಧನಾತ್ಯಕ (exploratory) 
ಹಂತವೆನ್ನುತ್ತಾರೆ. ಇದರಲ್ಲ ರೋಗವನ್ನು 
ತಡೆಗಟ್ಟಲು ನೈಸರ್ಗಿಕ ಅಥವಾ ಕೃತಕವಾಗಿ 


ತಯಾರಿಸಿದ (synthetic) ಪ್ರತಿಜನಕಗಳನ್ನು 


ಹಂತ 3 ನೂರಾರು, ಸಾವಿರಾರು ಜನರು 

ಸ್ವಯುಚ್ಛೆಯುಂದ ಪಾಲ್ಗೊಳ್ಳುವರು 

- ತುಲನಾತ್ಮಕವಾಗಿ ಲಸಿಕೆ ಪಡೆದುಕೊಂಡವರು ಮತ್ತು 
ಲಸಿಕೆ ಪಡೆದುಕೊಳ್ಳದವರು ಹೇಗಿದ್ದಾರೆ? 

- ಲಸಿಕೆಯು ಸುರಕ್ಷಿತವಾಗಿದೆಯೇ? 

- ಲಸಿಕೆಯು ಪರಿಣಾಮಕಾರಿಯೇ? 

— ಸಾಮಾನ್ಯವಾದ ಅಡ್ಡ ಪರಿಣಾಮಗಳು ಯಾವುವು? 


ಐ ವಂಡರ್‌... 


ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 | 59 


ಗುರುತಿಸಲಾಗುತ್ತದೆ. ಎರಡನೆಯ 


ಹಂತವನ್ನು ಪೂರ್ವಭಾವಿ (preclinical) 
ಹಂತವೆನ್ನುತ್ತಾರೆ. ಈ ಹಂತದಲ್ಲ ಜೀವಕೋಶ 
ಅಥವಾ ಪ್ರಯೋಗಶಾಲೆಯಲ್ಲ ಬೆಕೆಯುಸಿದ 
ಅಂಗಾಂಶ (ಗssue cu॥ture) ಮತ್ತು 
ಪ್ರಾಣಿಗಳ ಮೇಲೆ ಪ್ರಯೋಗಿಸಿ, ಆ ಮೂಲಕ 


ಸಂಭವನೀಯ ಲಸಿಕೆಯು (vaccine 
candidate) ರೋಗನಿರೋಧಕ ಶಕ್ತಿಯನ್ನು 
ನೀಡುತ್ತಿದೆಯೋ ಅಥವಾ ಮಾರಕವಾಗಿ 
ಪರಿಣಮಿಸುತ್ತಿದೆಯೋ ಎನ್ನುವುದನ್ನು 
ತಿಆದುಕೊಳ್ಳಲಾಗುತ್ತದೆ. ಮೂರನೆಯ 
ಹಂತವನ್ನು ಚಿಕಿತ್ಲಾತ್ಕಕ (clinical 
development) ಹಂತವೆನ್ನುತ್ತಾರೆ. 
ನಿಯಂತ್ರಕ ಸಂಸ್ಥೆಗಳಿಂದ ಅನುಮೋದನೆ 
ಪಡೆದ ಸಂಸ್ಥೆಗಳು ಮೂರು ಹಂತಗಕಲ್ಲ ಈ 
ಚಿಕಿತ್ಲಾತ್ಕಕ ಪ್ರಯೋಗಗಳನ್ನು ನಡೆಸುತ್ತವೆ: 


ಮೊದಲ ಹಂತದ ಪ್ರಯೋಗಗಳಕಲ್ಪ 
ಲಸಿಕೆಯ ಸುರಕ್ಷತೆಯನ್ನು ನಿರ್ಧರಿಸಲು 
ಸ್ರ ಇಚ್ಛೆಯಿಂದ ಬಂದ ಕೆಲವರಿಗೆ 
ಲಸಿಕೆಯನ್ನು ನೀಡಲಾಗುತ್ತದೆ. 


ಎರಡನೇ ಹಂತದ ಪ್ರಯೋಗಗಕಲ್ಪ 
ಸುರಕ್ಷತೆಯ ಜೊತೆಗೆ ಅದರ 
ರೋಗನಿರೋಧಕತೆ/ 
ಇಮ್ಯೂನೋಜೆನೆಸಿಟ 
(immunogenicity), ಲಸಿಕೆಯ 
ವೇಳಾಪಟ್ಟ (immunization schedule) 
ಮತ್ತು ಪ್ರಮಾಣವನ್ನು (ರಂ size) 
ನಿಗದಿ ಪಡಿಸಲು ನೂರಾರು ಮಂದಿಗೆ 
ನೀಡುತ್ತಾರೆ. 


ಮೂರನೇ ಹಂತದಲ್ಲ ಸಾವಿರಾರು 
ಮಂದಿಗೆ ಸಂಭವನೀಯ ಲಸಿಕೆಯನ್ನು 
ನೀಡಿ ಅದರ ಸುರಕ್ಷತೆ ಮತ್ತು 
ಪರಿಣಾಮವನ್ನು ಕಾಲಕ್ರಮೇಣ 
ಪರಾಮರ್ಶಿಸಿ, ಅನುಮೋದಿಸಿ, ಅದರ 
ತಯಾರಿಕೆ ಮತ್ತು ಗುಣಮಟ್ಟವನ್ನು 
ನಿಯಂತ್ರಿಸಬೇಕಾಗುತ್ತದೆ.' 


ಒಚಿದು ಲಸಿಕೆಯ ಅನುಮೋದನೆಗೆ 
ಸಾಮಾನ್ಯವಾಗಿ ಎರಡು ದಶಕಗಳು 
ಬೇಕಾಗುತ್ತದೆ. ಆದರೆ ಠಗಿರುವುದು 
ಅಸಾಧಾರಣ ಪರಿಫ್ಥಿತಿ. ಕಕೆದ ಕೆಲವು 
ತಿಂಗಳುಗಳಂದಲೂ ಲಸಿಕೆ ತಯಾರು 
ಮಾಡುವ ಹಲವಾರು ಕಂಪೆನಿಗಳು 
ಕೋವಿಡ್‌-19೨ರ ವಿರುದ್ಧ ಲಸಿಕೆಯ 
ಅಭಿವೃದ್ಧಿಯಲ್ಲಿ ತೊಡಗಿದ್ದು, ದಶಕಗಳನ್ನು 
ಮರೆತು ಕೆಲವೇ ತಿಂಗಳುಗಳಲ್ಲ ಲಸಿಕೆ 
ತಯಾರು ಮಾಡುವ ತರಾತುರಿಯಲ್ತವೆ. 
ಉದಾಹರಣೆಗೆ, ಆಗಸ್ಟ್‌ 2೦೭೦ರ ವೇಕೆಗೆ, 
ಆಕ್‌ಫರ್ಡ್‌ ವಿಶ್ವವಿದ್ಯಾಲಯವು ಸೀರಂ 
ಇನ್ಸ್‌ಟಿಟ್ಯೂಟ್‌ ಆಫ್‌ ಇಂಡಿಯಾದೊಂದಿಗೆ 


ಕೈಜೋಡಿಸಿ ಲಸಿಕೆಯೊಂದನ್ನು ಗುರುತಿಸಿದ್ದು. 
ಮೊದಲನೆಯ ಹಂತದ ಪ್ರಯೋಗದಲ್ಪ 
ಸುರಕ್ಷಿತವಾಗಿದೆಯೆಂದು 
ಕಂಡುಬಂದಿರುವುದರ ಜೊತೆಗೆ 
ರೋಗನಿರೋಧಕತೆಯೂ 
ಸಕಾರಾತ್ಯಕವಾಗಿದೆ. ಇದಲ್ಲದೇ. ಸ್ಥಆಯವಾಗಿ 
ಭಾರತ್‌ ಬಯೋಟೆಕ್‌ ಕೂಡ ಕೊವಾಕ್ವಿನ್‌ 
ಲಸಿಕೆಯನ್ನು ಕಂಡುಹಿಡಿದಿದ್ದು. 
ಮೊದಲನೆಯ ಹಂತದ ಪ್ರಯೋಗವು 
ಯಶಸ್ವಿಯಾಗಿದೆ. ಕಂಟ್ರೋಲ್ಡ್‌ ಹ್ಯೂಮನ್‌ 
ಇನ್ನೆಕ್ಷನ್‌ ಮಾಡೆಲ್‌ (Controlled Human 


Infection Model- CHIM) ನ 
ಸಹಾಯದಿಂದ ಈ ಪ್ರಕ್ರಿಯೆಯನ್ನು 
ಮತ್ತಷ್ಟು ವೇಗವಾಗಿಸಬಹುದು. ಈ 
ಮಾದರಿಯಲ್ಲ ಆರೋಗ್ಯವಂತ ವ್ಯಕ್ತಿಗಳು 
ತಾವಾಗೇ Ro ಇಚ್ಛೆಯಿಂದ ಸಂಪೂರ್ಣ 
ನಿಯಂತ್ರಿತ ಸ್ಥಿತಿಯಲ್ಲ ನಿಷ್ಟಿಯವಾಗಿರುವ 
ರೋಗಕಾರಕಕ್ಕೆ ತಮ್ಮನ್ನು ತಾವು 
ಒಡ್ಡಿಕೊಳ್ಳುತ್ತಾರೆ. ಇವುಗಳೆಲ್ಲದರಿಂದ 
ರೋಗದ ಲಕ್ಷಣ, ಸಂಭವನೀಯ ಲಸಿಕೆಯ 
ಮಾದರಿಗಳು. ಲಸಿಕೆಯನ್ನು ಹಾಕಿದ 
ನಂತರದ ರೋಗನಿರೋಧಕ ಶಕ್ತಿಯ ಅವಧಿ 
ಮತ್ತು ಆರೋಗ್ಯವಂತ ಸಮುದಾಯದಲ್ಲನ 
ರಕ್ಷಣಾ ಸೂತ್ರಗಳ ಬದ್ಗೆ ಹೆಚ್ಚನ ಮಾಹಿತಿ 
ದೊರೆಯುತ್ತದೆ”. ಅತಿ ಕಡಿಮೆ ಸಮಯದಲ್ಪ 
ಗುಣಮಟ್ಟದಲ್ಲಿ ಯಾವುದೇ 
ಲೋಪವಾಗದಂತೆ ಸುರಕ್ಷಿತವಾದ. 
ಪರಿಣಾಮಕಾರಿಯಾದ ಮತ್ತು ಅತ್ಯುತ್ತಮ 
ಲಸಿಕೆಯ ತಯಾರಿಕೆಯೇ ಕೋವಿಡ್‌-1೨ರ 
ಅತಿ ಮುಖ್ಯ ಸವಾಲಾಗಿದೆ. 


ನಡವಳಕೆ ಬದಲಾವಣೆಯ ಮೂಲಕ 
ತಡೆಗಟ್ಟುವಿಕೆ 

ಸಾರ್ಸ್‌-ಕೋವಿ-2ರ ಸೋಂಕು 
ವ್ಯಾಪಕವಾಗಿ ಪಸರಿಸಬಲ್ಲದು ಎಂಬುದು 
ಪ್ರಸ್ತುತ ಪರಿಫ್ಲಿತಿಬುಂದ ಪ್ರಷ್ಟವಾಗಿದೆ. 
ಸೋಂಕಿತ ವ್ಯಕ್ತಿಯು ಕೆಮ್ಮಿದಾಗ, 
ಸೀನಿದಾಗ, ಜೋರಾಗಿ ಮಾತನಾಡಿದಾಗ 
ಮತ್ತು ಹಾಡಿದಾಗ ಉಸಿರಾಟದಿಂದ 
ಹೊರಬರುವ ಹನಿಗಳ ಮೂಲಕ ಸೋಂಕು 
ಹರಡುತ್ತದೆ. ಈ ಸಂದರ್ಭದಲ್ಲ ಹನಿಗಳು 
ಯಾವುದಾದರೂ ವಸುವಿನ ಮೇಲೆ ಜೀಳುವ 
ಸಾಧ್ಯತೆಯುದೆ. ಸೋಂಕುರಹಿತ ವ್ಯಕ್ತಿಯು 
ನೇರವಾಗಿ ಅಥವಾ ಪರೋಕ್ಷವಾಗಿ ಇಂತಹ 
ಹನಿಗಳ ಸಂಪರ್ಕಕ್ಕೆ ಬಂದಾಗ (ವೈರಸ್ತಿನಿಂದ 
ಕಲುಷಿತವಾದ ವಸ್ತುವನ್ನು ಮುಟ್ಟದ ನಂತರ 
ಕೇಣ್ಣು ಅಥವಾ ಮೂಗನ್ನು ಮುಟ್ಟಕೊಂಡಾಗ) 
ಸೋಂಕು ಹರಡುತ್ತದೆ. ಗಾಆಯಲ್ಲ ಕೆಲವು 
ನಿಮಿಷಗಳಂ೦ದ ಹಿಡಿದು ಕೆಲವು 
ಗಂಟೆಗಳವರೆಗೆ ಇರುವ ಏರೋಸಾಲ್‌ಗಳ 
ಮೂಲಕವೂ ಸೋಂಕು ಹರಡುವ ಸಾಧ್ಯತೆ 
ಇದೆಯೆಂದು ಇತ್ತೀಚೆಗೆ ತಿಆದು ಬಂದಿದೆ. 
ಮುಚ್ಚಿರುವ ಅಥವಾ ಇಕ್ಕಟ್ಟನ ಸ್ಥಳಗಳಲ್ಲ 
ಸೋಂಕನ ಸಾಧ್ಯತೆ ಹೆಚ್ಚಾಗಿರುತ್ತದೆ. 


60 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಉದಾಹರಣೆಗೆ, ಆಸ್ಪತ್ರೆಯೊಂದರಲ್ಪ 
ಸೋಂಕಿತ ವ್ಯಕ್ತಿಬುಂದ ಸುಮಾರು 4 
ಮೀಟರುಗಳಕವರೆಗೆ ಗಾಆಯಲ್ಲ ವೈರಸ್ಸಿನ 
ಇರುವಿಕೆಯನ್ನು ಅಧ್ಯಯನ ತಿಆಸಿದೆ. ಇದು 
ಸಾಮಾಜಕ ಅಂತರದ ಮಾನದಂಡಕ್ಕಿಂತ 
ದ್ವಿಗುಣವಾಗಿದೆ. ಇಷ್ಟು ಅಂತರದಲ್ಲ 
ವೈರಸ್ಸುಗಳು ಕಡಿಮೆ ಸಂಖ್ಯೆಯಲ್ಲದ್ದು 
ಇದರಿಂದ ಸೋಂಕು ಹರಡುವ 
ಸಾಧ್ಯತೆಯುಲ್ಲವೆಂದು ಈ ಅಧ್ಯಯನಕ್ಕೆ 
ಸಂಬಂಧಿಸಿದ ಸಂಶೋಧನೆಯಿಂದ 
ತಿಆದುಬಂದಿಡೆ”. 


ಸೋಂಕು ಹರಡಿದ ತಕ್ಷಣ 
ಸೋಂಕತರೆಲ್ಲರಲ್ಲೂ ಗುರುತಿಸಬಹುದಾದ 
ರೋಗಲಕ್ಷಣಗಳು ಕಾಣಿಸುವುದಿಲ್ಲ. ಸಾರ್ಸ್‌- 
ಕೋವಿ-2 ದೇಹವನ್ನು ಪ್ರವೇಶಿಸಿದ ನಂತರ 
1-14 ದಿನಗಳವರೆಗೆ ಅದು ಇನಕ್ಕುಖೇಷನ್‌ 
ಅವಧಿಯಲರುತ್ತದೆ. ಸಾಮಾನ್ಯವಾಗಿ 3-7 
ದಿನ ಆದರೆ ಕೆಲವು ಪ್ರಕರಣಗಳಕಲ್ಲ ೨4 
ದಿನಗಳವರೆಗೂ ಹೋಗಬಹುದು. ಆದರೆ, 
ಇನ್ನೂ ರೋಗ ಲಕ್ಷಣಗಳಲ್ಲದ 
(presymptematic ಈ ವ್ಯಕ್ತಿಗಳೂ ಸಹ 
ವೈರಸ್ತನ್ನು ಪಸರಿಸುತ್ತಿರಬಹುದು. ಉಳದ 
ಸೋಂಕಿತ ವ್ಯಕ್ತಿಗಳು ಯಾವುದೇ 
ರೋಗಲಕ್ಷಣ ಹೊಂದಿಲ್ಲದಿರಬಹುದು. 
ಆದರೂ ಸಹ, ಅವರೂ ವೈರಸ್ಪನ್ನು 
ಮತ್ತೊಬ್ಬರಿಗೆ ಹರಡಬಹುದು. ಉದಾಹರಣೆಗೆ, 
ಚೀನಾದಲ್ಲ ನಡೆದ ಅಧ್ಯಯನದ ಪ್ರಕಾರ, 
ರೋಗಲಕ್ಷಣ ಹೊಂದಿರದ ವ್ಯಕ್ತಿಗಳಲ್ಲ 
ಪ್ರತಿಕಾಯಗಳು ಅತಿ ಕಡಿಮೆ 
ಪ್ರಮಾಣದಲ್ಲದ್ದವು ಮತ್ತು ಅವರ 
ರೋಗನಿರೋಧಕ ವ್ಯವಸ್ಥೆಯ ಪ್ರತಿಕ್ರಿಯೆ 
ದುರ್ಬಲವಾಗಿತ್ತು.. ಆದರೂ ಸಹ ಅವರು 
ಅತಿ ಹೆಚ್ಚು ಸಮಯದವರೆಗೆ ವೈರಸ್ಪನ್ನು 
ಪಸರಿಸುತ್ತಿದ್ದರೆಂದು ತಿಆದುಬಂದಿದೆ”. 
ಸೋಂಕು ನಮ್ಮಲ್ಲ ಯಾರಿಂದ ಹೆಚ್ಚು 
ಹರಡುವ ಸಾಧ್ಯತೆಯುದೆ? ಸುಮಾರು 1.8 
ಮೀಟರ್‌ (6 ಅಡಿ) ಅಂತರದಲ್ಪ 
ನಿಕಟವರ್ತಿಗಕಲ್ಲ ಸೋಂಕು ಹರಡುವ 
ಸಾಧ್ಯತೆ ಹೆಚ್ಚು (ಕುಟುಂಬವರ್ಗ, ಆರೋಗ್ಯ 
ಕಾರ್ಯಕರ್ತರು)”. 


ಕೆಳಕಂಡ ಕೆಲವು ಸರಳವಾದ ನಡವಳಕೆಯ 
ಬದಲಾವಣಿಗಳ೦ಂದ ಸೋಂಕನ್ನು 
ತಡೆಗಟ್ಟಬಹುದು: 


ಹನಿಗಳು ಮತ್ತು ಏರೋಸಾಲ್‌ಗಳೊಂದಿಗೆ 
ನೇರ ಸಂಪರ್ಕ: ಸೋಂಕನ್ನು 
ದೂರವಿರಿಸಲು ಸಾರ್ವಜನಿಕ ಸ್ಥಕಗಳಲ್ಲ 
6 ಅಡಿ ಸಾಮಾಜಕ ಅಂತರ ಇರುವುದು 
ಮುಖ್ಯ. ಇದು ಸೋಂಕತ ವ್ಯಕ್ತಿಗೆ ವಾವು 
ಹತ್ತಿರವಾಗುವುದನ್ನು ತಡೆಯುವುದಲ್ಲದೇ 
ನಮ್ಮಿಂದ ಹೊರಬರುವ ಹನಿಗಳ ನೇರ 
ಸಂಪರ್ಕದಿಂದ ಇತರರಿಗೆ ಸೋಂಕು 
ಹರಡುವುದನ್ನು ತಡೆಗಟ್ಟುತ್ತದೆ. 


ಸಾರ್ವಜನಿಕ ಸ್ಥಳಕಗಳಲ್ಲ, ಅದರಲ್ಲೂ 
ಸಾಮಾಜಕ ಅಂತರವನ್ನು 
ಕಾಯ್ದುಕೊಳ್ಳಲಾಗದ ಸಂದರ್ಭಗಕಲ್ಪ 
ಬಾಯ ಮತ್ತು ಮೂಗನ್ನು 
ಮುಖಗವಸಿನಿಂದ ಮುಚ್ಚಿಕೊಳ್ಳುವುದು 
ಅನಿವಾರ್ಯವಾಗುತ್ತದೆ. ಆದರೆ 
ಮುಖಗವಸು ಸಾಮಾಜಕ ಅಂತರಕ್ಕೆ 
ಪರ್ಯಾಯ ಅಲ್ಲ ಎನ್ನುವುದನ್ನು ಸದಾ 
ಗಮನದಲ್ಲಟ್ಟುಕೊಳ್ಳಬೇಕು. ಸೀನುವಾಗ 
ಮತ್ತು ಕೆಮ್ಮುವಾಗ ಕರವಸ್ತದಿಂದ 
ಬಾಯ ಮತ್ತು ಮುಖವನ್ನು 
ಮುಚ್ಚಿಕೊಳ್ಳವ ಅಭ್ಯಾಸವೂ ಕೂಡ 
ಸೋಂಕನ್ನು ತಡೆಗಟ್ಟುವ ವಿಧಾನಗಳಕಲ್ತ 
ಒಂದು. ಅಕಸ್ಕಾತ್‌ ಇದು 
ಲಭ್ಯವಿಲ್ಲದಿದ್ದಲ್ಲ ಮೊಣಕ್ಕನ 
ಒಳಭಾಗವನ್ನೂ ಉಪಯೋಗಿಸಬಹುದು. 
ತೆಳುವಾದ ಕಾಗದವನ್ನು (tissue paper) 
ಉಪಯೋಗಿಸಿದ ಪಕ್ಷದಲ್ಲ ತಕ್ಷಣವೇ 
ಅದನ್ನು ಸೂಕ್ತ ಸ್ಥಕದಲ್ಲ ಎಸೆಯಬೇಕು 
ಮತ್ತು ಕೈಗಳನ್ನು ಸಾಬೂನು ಮತ್ತು 
ನೀರಿನಿಂದ ತೊಳೆಯಬೇಕು. 


ಕಲುಷಿತ ವಸ್ತುಗಳೊಂದಿಗೆ ಪರೋಕ್ಷ 
ಸಂಪರ್ಕ: ಇತರೆ ಕೊರೋನ- 
ವೈರಸ್ಸುಗಳಂತೆ, ಸಾರ್ಸ್‌- ಕೋವ್‌-2 
ಸಹ ಸುತ್ತುವರಿದ ಹೊದಿಕೆ ಹೊಂದಿರುವ 
ಆರ್‌ಎನ್‌ಎ ವೈರಸ್‌ ಆಗಿದೆ 


(enveloped RNA virus). ಲೋಹ 
ಮತ್ತು ಪ್ಲಾಸ್ಟಿಕ್‌ ವಸ್ತುಗಳ ಮೇಲೆ ಇದು 
3 ದಿನಗಳವರೆಗೆ ಮತ್ತು ಮೃದು 
ವಸ್ತುಗಳ (ನೆಲಹಾಸು ಮತ್ತು ಪರದೆ) 
ಮೇಲೆ ಕೆಲವು ಗಂಟಿಗಕಳ ಕಾಲ 
ಕ್ರಿಯಾಶೀಲವಾಗಿರುತ್ತದೆ ಎಂದು 
ತಿಆದುಬಂದಿದೆ. ಉದಾಹರಣೆಗೆ, 
ಆಸ್ಪತ್ರೆಗಳಲ್ಲನ ತೀವ್ರ ನಿಗಾ ಘಟಕದ 
(CU) ನೆಲ, ಕಂಪ್ಯೂಟರ್‌ಗಳು. 
ಹಿಡಿಗಂಜ. ಬಾಗಿಅನ ಚಿಲಕ ಮತ್ತು 
ಕಸದ ಬುಟ್ಟಗಳು ಸೋಂಕಿತರಿಂದ 
ಹೊರಬಂದ ವೈರಸಿನಿಂದ 
ಕೆಲುಷಿತಗೊಳ್ಳಬಹುದು ಎಂಬುದನ್ನು 
ಒಂದು ಅಧ್ಯಯನವು ತೋರಿಸಿಕೊಲ್ಪದೆ. 
ಇಂತಹ ವಸ್ತುಗಳ ಮೇಲೆ ವೈರಸ್‌ ಎಷ್ಟು 
ಕಾಲದವರೆಗೆ ಕ್ರಿಯಾಶೀಲವಾಗಿರುತ್ತದೆ 
ಎನ್ನುವುದು ಉಳದ ಅಂಶಗಳ ಮೇಲೆ 
ಆಧರಿಸಿದೆ. ಉದಾಹರಣೆಗೆ, ಅತಿನೇರಳೆ 
ಕಿರಣ ಮತ್ತು ಉಷ್ಣತೆಗೆ ಸಾರ್ಸ್‌- 
ಕೋವಿ-2 ಸಂಪವೇದನಾ- 
ಶೀಲವಾಗಿರುತ್ತದೆ ಆದರೆ ತಣ್ಣನೆಯ (0 
ಸೆಂಟದ್ರೇಡ್‌ಗಿಂತಲೂ ಕಡಿಮೆ) 
ಸ್ಥಿತಿಯನ್ನು ನಿರೋಧಿಸುತ್ತದೆ. 


ಮೇದಸ್ಸನ್ನು (॥pd) ಪರಿಣಾಮ- 
ಕಾರಿಯಾಗಿ ಕರಗಿಸಬಲ್ಲ ಯಾವುದೇ 
ದ್ರಾವಕದಿಂದ ವೈರಸ್ಸನ್ನು 
ಸುತ್ತುವರೆದಿರುವ ಫಾಸ್ಟೋಲಪಿಡ್‌ 
(phospholipid) ಹೊದಿಕೆಯನ್ನು 
ನಿಷ್ಟಿಯಗೊಳಸಬಹುದು. ಈಥರ್‌ 
(75%). ಎಥನಾಲ್‌, ಕ್ಲೋರಿನ್‌ 
ಅಂಶವಿರುವ ಸೋಂಕುನಿವಾರಕಗಳು, 
ಪೆರೋಕ್ತಿ ಅಸೆಟಕ್‌ ಆಮ್ಲ ಮತ್ತು 
ಕ್ಲೋರೊಫಾರಂ (ಕ್ಲೋರೊಹೆಕ್ಟಡಿನ್‌ 
ಹೊರತುಪಡಿಸಿ) ಇವಕ್ಕೆ ಕೆಲ 
ಉದಾಹರಣೆಗಳಾಗಿವೆ.1! ಸಾಬೂನು 
ಕೂಡ ಮೇದಸ್ಪಿನ ಹೊದಿಕೆಯನ್ನು 
ಪರಿಣಾಮಕಾರಿಯಾಗಿ ನಿಷ್ಟಿಯಗೊಳಸ- 
ಬಹುದು. ಇದಕ್ಲಾಗಿಯೇ (ಮುಖವನ್ನು 


ಮುಟಕೊಳ್ಳುವ ಮುನ, ತಿನ್ನುವ ಮುನ, 
ಟ [ a} Q 


ಅಡಿಗೆಯನ್ನು ಮಾಡುವ ಮುನ್ನು; 
ಶೌಚಾಲಯವನ್ನು ಉಪಯೋಗಿಸಿದ 
ನಂತರ, ಸೀನಿದಾಗ, ಕೆಮ್ಮಿದಾಗ, 
ಮೂಗನ್ನು ಸ್ವಚ್ಛ ಮಾಡಿದ ಬಳಕ, 
ಅನಾರೋಗ್ಯ ಪೀಡಿತರನ್ನು 
ನೋಡಿಕೊಳ್ಳುವಾಗ., ಮುಖಬಗವಸಿನ 
ಬಳಕೆಯ ನಂತರ) ಸಾಬೂನು ಮತ್ತು 
ನೀರಿನಿಂದ ೭2೦ ಸೆಕೆಂಡುಗಳ ಕಾಲ ಕೈ 
ತೊಳೆದುಕೊಳ್ಳಬೇಕೆಂದು ಪಿಫಾರಸು 
ಮಾಡಲಾಗಿದೆ. ಸಾಬೂನು ಮತ್ತು ನೀರು 
ದೊರಕದ ಸಂದರ್ಭದಲ್ಲ, ಶೇಕಡ 
6೦ರಷ್ಟು ಆಲ್ಲೋಹಾಲ್‌ ಅಂಶವಿರುವ 
ಹ್ಯಾಂಡ್‌ ಸ್ಯಾನಿಟ್ಕಿಜರನ್ನು 
ಉಪಯೋಗಿಸಬೇಕು.1 ಪದೇ ಪಡದೇ 
ಮುಟ್ಟುವಂತಹ ಮೇಲ್ಮೈಯನ್ನು 
ಮನೆಯಲ್ಪರುವ 
ಸೋಂಕುನಿವಾರಕಗಳಂದ ಪ್ರತಿದಿನವೂ 
ಸ್ಥಚ್ಛಗೊಳಸಿ ಸೋಂಕಿನಿಂದ 
ದೂರವಿರಿಸಬೇಕು.” 


ಕೆಲವು ಗುಂಪಿನ ವ್ಯಕ್ತಿಗಳು ಕೋವಿಡ್‌-19 
ಖಾಲಯುಲೆಗೆ ತುತ್ತಾಗುವ ಸಂಭವ ಹೆಚ್ಚು. 
ವ್ಯಕ್ತಿಗಳನ್ನು ತೊಂದರೆಗೆ ಈಡುಮಾಡಬಲ್ಲ 
ಈ ಅಂಶಗಳೆಂದರೆ ವಯಸ್ಸು (85 
ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಹೆಚ್ಚು ಅಪಾಯ) 
ಮತ್ತು ಈಗಾಗಲೇ ಇರುವ ಖಾಲುಲೆಗಳು 
(ಕ್ಯಾನ್ಸರ್‌, ದೀರ೯ಕಾಲದ ಮೂತ್ರಪಿಂಡ 
ಖಾಲುಲೆಗಳು, ದೀರ್ಪಕಾಲದ ಉಸಿರಾಟದ 
ಸಮಸ್ಯೆಗಳು, ಸ್ಥೂಲಕಾಯ, ಗಂಭೀರ 
ಸ್ವರೂಪದ ಹೃದಯದ ಖಾಯುಲೆಗಳು ಮತ್ತು 
ಟೈಪ್‌ 2 ಡಯಾಜಬಟಸ್‌ ಮೆಲ್ಪಟಸ್‌ 
(ಮಧುಮೇಹ, ಸಕ್ಷರೆ ಖಾಯುಲೆ). 
ಇದರೊಂದಿಗೆ, ಮಧ್ಯಮಗಾತ್ರದಿಂದ ಹಿಡಿದು 
ಗಂಭೀರ ಸ್ವರೂಪದ ಆಸ್ಪಮಾ. ಮೆದುಳು 


ಮತ್ತು ರಕ್ತನಾಳ ಸಂಬಂಧಿತ ಖಾಲುಲೆಗಳು 
(ಸೆರೆಪ್ರೋವ್ಯಾಸ್ಸುಲಾರ್‌). ಅಧಿಕ ರಕ್ತದೊತ್ತಡ. 
ರಾಜಗೊಂಡ ರೋಗನಿರೋಧಕ ಶಕ್ತಿಯ 
ವ್ಯಕ್ತಿಗಳು (ಅಂಗಾಂಗ ಕಸಿ, 
ರೋಗನಿರೋಧಕತೆಯ ಕೊರತೆ, ಹೆಚ್‌ಐವಿ, 
ಸ್ಲಿರಾಯ್ಡ್‌ಗಳ ಬಳಕೆ). ಬುದ್ಧಿಮಾಂದ್ಯತೆ, 
ಗರ್ಭಧಾರಣೆ, ಯಕ್ಕತ್ತಿನ ಖಾಲಯುಲೆಗಳು, 
ಶ್ವಾಸಕೋಶದ ಫೈಬ್ರೋಸಿಸ್‌. ಮತ್ತು ಟೈಪ್‌ 1 
ಡಯಾಬಟಸ್‌ ಮೆಲ್ಲಟಸ್‌ ಹೊಂದಿರುವವರು 
ಮತ್ತು ಧೂಮಪಾನಿಗಳೂ ಸಹ ಕೋವಿಡ್‌- 
19 ಖಾಂಬಲೆಗೆ ತುತ್ತಾಗುವ ಸಂಭವ ಹೆಚ್ಚು.” 
ಮೇಅನ ಸಮಸ್ಯೆಗಳ೦ದ ಬಳಲುತ್ತಿರುವ 
ವ್ಯಕ್ತಿಗಳು ಸೋಂಕಿತರೊಂದಿಗೆ ಸಂಪಕಕಕ್ಷೆ 
ಬರದಿದ್ದರೆ ಕೋವಿಡ್‌-1೨ ಖಾಯಿಲೆಯನ್ನು 
ತಡೆಗಟ್ಟಬಹುದು. ಕೋವಿಡ್‌-1೦ಕ್ಕೆ 
ಲಸಿಕೆಗಳು ಅಥವಾ ಔಷಧಿಗಳು ಎಲ್ಲರಿಗೂ 
ದೊರೆಯುವ ತನಕ ಇವೆಲ್ಲವೂ ಬಹಳ 
ಮುಖ್ಯವಾಗುತ್ತದೆ. ಜೊತೆಗೆ, ಕಡಿಮೆ 
ರೋಗಲಕ್ಷಣಗಳನ್ನು ಹೊಂದಿದ್ದು ಉಳ೪ದಂತೆ 
ಉತ್ತಮ ಆರೋಗ್ಯ ಇರುವವರು 
ಮನೆಯಲ್ಲಯೇ ಶುಶೂಷೆ ಮಾಡಿಕೊಂಡರೆ 
ತೀವ್ರ ಪ್ರರೂಪದ ರೋಗಿಗಳಗೆ ಆಸ್ಪತ್ರೆ 
ವ್ಯವಸ್ಥೆಯು ದೊರೆಯುತ್ತದೆ. 


ಕೊನೆಯ ಮಾತು 

ಆರೋಗ್ಯಕರವಾದ ಜೀವನಶ್ಯೇಅಯ 
ನಿರ್ವಹಣಿ (ಸಮತೋಲತ ಆಹಾರ ಸೇವನೆ, 
ಸಾಕಷ್ಟು ನಿದ್ದೆ. ದೈಹಿಕವಾಗಿ 
ಸಕ್ರಿಯವಾಗಿರುವುದು ಹಾಗು 
ಧೂಮಪಾನವನ್ನು ದೂರವಿಡುವುದು) 
ರೋಗನಿರೋಧಕತೆಯನ್ನು 
ಆರೋಗ್ಯಕರವಾಗಿಸುವುದರ ಜೊತೆಗೆ 
ರೋಗದ ಸಂಭವನೀಯತೆ ಮತ್ತು 
ಅವಧಿಯನ್ನು ಕುಂಠಿತಗೊಳಸುತ್ತದೆ. 
ಆದರೂ, ರೋಗನಿರೋಧಕ ವ್ಯವಸ್ಥೆಯ 
ಉತ್ತಮ ನಿರ್ವಹಣೆಗಾಗಿ ಕೆಲವು ಪೂರಕ 
ವಸ್ತುಗಳ ಅವಶ್ಯಕತೆಯುದೆ ಮತ್ತು ಹಲವಾರು 
ವ್ಯವಸ್ಥಿತ ಅಧ್ಯಯನಗಳು ಶ್ವಾಸಕೋಶದ 
ಸೋಂಕಿನ ಅಪಾಯ ಮತ್ತು ಅವಧಿ 
ಕುಂಠಿತವಾಗಿರುವುದನ್ನು ತೋರಿಸಿಕೊಲ್ಪದೆ. 
ಈ ಪೂರಕ ವಸ್ತುಗಳು ಯಾವುವೆಂದರೆ 
ವಿಟಮಿನ್‌ 'ಡಿ'. ಜಂಕ್‌, ವಿಟಮಿನ್‌ 'ಪಿ' 
ಮತ್ತು ವಿಟಮಿನ್‌ 'ಜ' ಕಾಂಪ್ಲೆಕ್ಸ್‌. ಹೆಚ್ಚಿನ 
ಮಾಹಿತಿಯುಲ್ಲದ ಪೂರಕ ವಸ್ತುಗಳೆಂದರೆ 
ಬೆಳ್ಕುಳ್ಳ ಮತ್ತು ಕರ್ಕ್ಯುಮಿನ್‌ (ಅರಿಶಿನದಲ್ಲ 
ಕಂಡುಬರುವ). ಆದರೂ, ಕೋವಿಡ್‌-1೨ 
ಖಾಯುಲೆಯುಂದ ರಕ್ಷಿಸಲು ಪ್ರಸ್ತುತ ನಮ್ಮ 
ಬಳ ಯಾವುದೇ ಪೂರಕ ವಸ್ಸು ಲಭ್ಯವಿಲ್ಲ. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 ' 61 


ಪ್ರಮುಖ ಅಂಶಗಳು 


ಜಗತ್ತಿನಾದ್ಯಂತ ವ್ಯಾಪಿಸಿರುವ ಸೋಂಕಿನ ಹೊರೆಯನ್ನು ಕೇವಲ ಲಸಿಕೆಯಿಂದ ಮಾತ್ರ ಇಳಸಲು ಸಾಧ್ಯ. 
ಪ್ರತಿಕಾಯಗಳ ಉತ್ಪಾದನೆ ಮತ್ತು ಜವಕೋಶ ಆಧಾರಿತ ಪ್ರತಿರಕ್ಷಣೆಯನ್ನು ಪ್ರಚೋದಿಸುವುದರ ಮೂಲಕ 


ಲಸಿಕೆಗಳು ದೇಹದಲ್ಲರುವ ರೋಗಾಣುವಿನಿಂದ ನಮ್ಮನ್ನು ರಕ್ಷಿಸುತ್ತವೆ. 
ಸಾಮಾನ್ಯವಾಗಿ ಲಸಿಕೆಯ ಅಭಿವೃದ್ಧಿಯ ಪ್ರಕ್ರಿಯೆ ಮೂರು ಹಂತಗಳನ್ನು ಹೊಂದಿರುತ್ತದೆ- ಪರಿಶೋಧನಾತ್ಯಕ. 


ಪೂರ್ವಭಾವಿ ಮತ್ತು ಚಿಕಿತ್ಲಾತ್ಕಕ. 


- ಚಿಕಿತ್ಲಾತ್ಸಕ ಹಂತವು ಲಸಿಕೆಯ ಸುರಕ್ಷತೆ, ಪರಿಣಾಮಕಾರಿತ್ಯ ಮತ್ತು ಗುಣಮಟ್ಟವನ್ನು ಪರೀಕ್ಷಿಸಲು ಮೂರು ಹಂತದ 
ವೈದ್ಯಕೀಯ ಪ್ರಯೋಗಗಳನ್ನು ಒಳಗೊಂಡಿರುತ್ತದೆ. 
ಕೋವಿಡ್‌ 1೦ಕ್ಕೆ ಸುರಕ್ಷಿತವಾದ. ಪರಿಣಾಮಕಾರಿಯಾದ ಮತ್ತು ಉತ್ತಮ ಗುಣಮಟ್ಟ ಹೊಂದಿರುವ ಲಸಿಕೆಯ 
ಅಭಿವೃದ್ಧಿಯನ್ನು ಆದಷ್ಟು ಬೇಗ ಪೂರೈಸುವ ಸವಾಲನ್ನು ಹಲವಾರು ಕಂಪೆನಿಗಳು ಪ್ಪೀಕರಿಸಿವೆ. 

° ಸಾಮಾಜಕ ಅಂತರ, ಮುಖಗವಸುಗಳ ಬಳಕೆ, ಆಗಾಧ್ವೆ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ 


ತೊಳೆದುಕೊಳ್ಳುವುದು, ಉಪಯೋಗಿಸಿದ ವಸ್ತುಗಳ ಮೆಲ್ಕೈಯನ್ನು ಆಗಾಣ್ಯೆ ಸೋಂಕುರಹಿತವನ್ನಾಗಿಸುವುದು- 
ಇಂತಹ ಅತ್ಯಂತ ಸರಕವಾದ ನಡವಳಕೆ ಬದಲಾವಣಿಯಂದ ಸೋಂಕನ್ನು ತಡೆಗಟ್ಟಬಹುದು. 
ಆರೋಗ್ಯಕರವಾದ ಜೀವನಶ್ಯೇಅಯ ನಿರ್ವಹಣೆಯಿಂದ ರೋಗನಿರೋಧಕ ವ್ಯವಸ್ಥೆಯನ್ನು 


ಆರೋಗ್ಯಕರವಾಗಿಸುವುದರ ಜೊತೆಗೆ ರೋಗದ ಸಂಭಾವ್ಯ ಮತ್ತು ಅವಧಿಯನ್ನು ಕುಂಠಿತಗೊಳಸಬಹುದು. 


ಟಪ್ಪಣಿ: ಈ ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ: ಗttps://media.istockphoto.com/photos/clinical-trial-vaccine-covid19-coronavirus-in-vial- 
with-syringe-on-picture-id1215846334. ಕೃಪೆ: ಜಲ್‌ ಆಕ್ಸ್‌ಫರ್ಡ್‌ 


ಆಕರಗಳು: 


1. 


Centers for Disease Control and Prevention (US). 1918 Pandemic (H1N1 
virus). Retrieved on Sep 3, 2020. URL: https://www.cdc.gov/flu/pandemic- 
resources/1918-pandemic-h1n1.html. 


Centers for Disease Control and Prevention (US). 1957-1958 Pandemic 
(H2N2 virus). Retrieved on Sep 3, 2020. URL: https://www.cdc.gov/flu/ 
pandemic-resources/1957-1958-pandemic.html. 


World Health Organization (Switzerland). Global Health Observatory (GHO) 
data HIV/AIDS. Retrieved on Sep 3, 2020. URL: https://www.who.int/gho/ 
hiv/en/. 

Centers for Disease Control and Prevention (US). 2009 H1N1 Pandemic 
(H1N1pdmO09 virus). Retrieved on Sep 3, 2020. URL: https://www.cdc.gov/ 
flu/pandemic-resources/2009-h1n1-pandemic.html. 


World Health Organization (Switzerland). Middle East respiratory syndrome 
coronavirus (MERS-CoV). Retrieved on Sep 3, 2020. URL: https://www.who. 
int/emergencies/mers-cov/enl/. 


World Health Organization (Switzerland). Coronavirus disease (COVID-19) 
Weekly Epidemiological Update and Weekly Operational Update. Retrieved 
on Sep 3, 2020. URL: https://www.who.int/emergencies/diseases/novel- 
coronavirus-2019/situation-reports. 


Centers for Disease Control and Prevention (US). Vaccine Testing and the 
Approval Process. Retrieved on Sep 3, 2020. URL: https://www.cdc.gov/ 
vaccines/basics/test-approve.html. 


8. Deming ME, Michael NL, Robb M, Cohen MS, Neuzil KM. Accelerating 
development of SARS-CoV-2 vaccines The role for controlled human 
infection models. N Engl J Med 2020. URL: https://www.nejm.org/doi/ 
full/10.1056/NEJMp2020076. 


9. Cascella M, Rajnik M, Cuomo A, et al. Features, Evaluation and Treatment 
Coronavirus (COVID-19) [Updated 2020 Jul 4]. In: StatPearls [Internet]. 
Treasure Island (FL): StatPearls Publishing; 2020 Jan-. Available from: 
https://www.ncbi.nlm.nih.gov/oooks/NBK554776/. 


10. Long, 0., Tang, X., Shi, 0. et al. Clinical and immunological assessment 
of asymptomatic SARS-CoV-2 infections. Nat Med (2020). https://doi. 
org/10.1038/541591-020-0965-6. 


11. Jing JU, Pei YiT, Bose RIC, McCarthy JR, Tharmalingam N, Madheswaran 
T. Hand Sanitizers: A Review on Formulation Aspects, Adverse Effects, and 
Regulations. Int J Environ Res Public Health. 2020;17(9):3326. Published 
2020 May 11. doi:10.3390/ijerph17093326. 


12. Centers for Disease Control and Prevention (US). How to Protect 
Yourself & Others. Retrieved on Sep 3, 2020. URL: https://www.cdc.gov/ 
coronavirus/2019-ncov/prevent-getting-sick/prevention.html. 

13. Centers for Disease Control and Prevention (US). People with Certain 
Medical Conditions. Retrieved on Sep 3, 2020. URL: https://www.cdc.gov/ 
coronavirus/2019-ncov/need-extra-precautions/people-with-medical- 
conditions.html. 


ಆಶಾ ಮೇರಿ ಅಬ್ರಹಾಂ ತಮಿಳುನಾಡಿನ ವೆಲ್ಲೂರಿನಲ್ಲರುವ ಕ್ರಿಶ್ಚಿಯನ್‌ ಮೆಡಿಕಲ್‌ ಕಾಅೀಜನ (ಸಿಎಮ್‌ಸಿ) ಕ್ಲಿನಿಕಲ್‌ ವೈರಾಲಜ ವಿಭಾಗದ ಪ್ರಾಧ್ಯಾಪಕರು 
ಮತ್ತು ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. 


ಅನುವಾದ: ಚಂದ್ರಿಕಾ ವಿಜಯೇಂದ್ರ | ಪರಿಶೀಲನೆ: ಮನೋಜ ಗೋಡಬಖೋಲೆ 


62 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


